ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2339 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಮುನಿರಾಜು ಗೌಡ ಪಿ.ಎಂ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 21.03.2022 
ಉತ್ತರಿಸಬೇಕಾದ ಸಚಿವರು : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

« 6, yg 8 -,» ಹಾಗೂ.ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರ. ಸಂ ಪ್ರಶ್ನೆಗಳು ಉತ್ತರ 
ಅ) ರಾಜ್ಯದಂತ ಸರ್ಕಾರದ ಆರೋಗ್ಯ | ರಾಜ್ಯದ್ಯಂತ ಆರೋಗ್ಯ ಇಲಾಖೆ ವತಿಯಿಂದ ಒಟ್ಟು 167 


ಇಲಾಖೆ ವತಿಯಿಂದ ಒಟ್ಟು ಎಷ್ಟು 
ಡಯಾಲಿಸಿಸ್‌ ಕೇಂದ್ರಗಳು 
ಕಾರ್ಯನಿರ್ವಹಿಸುತ್ತಿವೆ; 


ಡಯಾಲಿಸಿಸ್‌ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. 


ಆ) 


ಸರ್ಕಾರದಿಂದ ಪ್ರಾರಂಭಿಸಲಾಗಿರುವ 
ಡಯಾಲಿಸಿಸ್‌ ಕೇಂದ್ರಗಳಲ್ಲಿ 
ಡಯಾಲಿಸಿಸ್‌ ಗೆ ಪ್ರತಿಯೊಬ್ಬ 
ರೋಗಿಗೆ ವಿಧಿಸಲಾಗಿರುವ ಶುಲ್ಕ 
ಎಷ್ಟು; 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿಯಲ್ಲಿ 
ಪ್ರಾರಂಭವಾಗಿರುವ ಡಯಾಲಿಸಿಸ್‌ ಕೇಂದ್ರಗಳಲ್ಲಿ 
ಡಯಾಲಿಸಿಸ್‌ ಸೇವೆಯನ್ನು ಉಚಿತವಾಗಿ 
ಒದಗಿಸಲಾಗುತ್ತಿದೆ. 


ಈ ಕೇಂದ್ರಗಳ ನಿರ್ವಹಣೆಯನ್ನು 
ಖಾಸಗಿ ಸಂಸ್ಥೆಗಳಿಗೆ ಗುತ್ತಿಗೆ 
ನೀಡಲಾಗುತ್ತಿದೆಯೇ; ಗುತ್ತಿಗೆ 
ನೀಡಲಾಗುತ್ತಿದ್ದಲ್ಲಿ ಕಳೆದ ಐದು 
ವರ್ಷಗಳಲ್ಲಿ ಸರ್ಕಾರದ 
ಡಯಾಲಿಸಿಸ್‌ ಕೇಂದ್ರಗಳನ್ನು ಗುತ್ತಿಗೆ 
ಆಧಾರದಲ್ಲಿ ನಿರ್ವಹಿಸಿದ ಸಂಸ್ಥೆಗಳು 
ಯಾವುವು; ಹೆಸರು, ಗುತ್ತಿಗೆ ಅವಧಿ, ಆ 
ಸಂಸ್ಥೆಗೆ ಪಾವತಿಸಲಾದ ಮೊತ್ತ 
ಏಷ್ಟು; (ಸಂಪೂರ್ಣ ವಿವರ 
ನೀಡುವುದು) 


ಹೌದು. 


ಕಳೆದ ಐದು ವರ್ಷಗಳಲ್ಲಿ ಸರ್ಕಾರದ ಡಯಾಲಿಸಿಸ್‌ 
ಕೇಂದ್ರಗಳನ್ನು ಗುತ್ತಿಗೆ ಆಧಾರದಲ್ಲಿ ಈ ಕೆಳಕಂಡಂತ 
ಸಂಸ್ಥೆಗಳು ನಿರ್ವಹಿಸುತ್ತಿವೆ. 
1 ಮೆ॥ ಬಿ.ಆರ್‌.ಎಸ್‌. ಹೆಲ್ತ್‌ & ರಿಸರ್ಜ್‌ ಇನ್‌ಸ್ಕಿಟ್ಯೂಟ್‌ 
ಪ್ರೈ. ಲಿ, ಬೆಂಗಳೂರು. 
2೫ ಮೆ॥ ಎಸ್ಕಾಗ್‌ ಸಂಜೀವನಿ ಪ್ರೈ. ಲಿ, ಕೋಲ್ಕತ್ತಾ. 


ಗುತ್ತಿಗೆ ಅವಧಿ ಮಾರ್ಚ್‌- 2017 ರಿಂದ ಮಾರ್ಜ್‌-2022. 
1 ಮೆ। ಬಿ.ಆರ್‌.ಎಸ್‌. ಹೆಲ್ತ್‌ &ರಿಸರ್ಚ್‌ ಇನ್‌ಸ್ಕಿಟ್ಕೂಟ್‌ ಪ್ರೈ. 
ಲಿ, ಬೆಂಗಳೂರು ಸಂಸ್ಥೆಗೆ ಪಾವತಿಸಲಾದ ಮೊತ್ತ 
ರೂ.664281 ಲಕ್ಷಗಳು 
ವ ಮೆ॥ ಎಸ್ಮಾಗ್‌ ಸಂಜೀವನಿ ಪ್ರೈ. ಲಿ ಕೋಲ್ಕತ್ತಾ ಸಂಸ್ಥೆಗೆ 
ಪಾವತಿಸಲಾದ ಮೊತ್ತ ರೂ. 542045 ಲಕ್ಷಗಳು. 


ಕೇಂದ್ರಗಳ 
ಸರ್ಕಾರದ 


ಡಯಾಲಿಸಿಸ್‌ 
ನಿರ್ವಹಣೆಗಾಗಿ ಕೇಂದ್ರ 
ರಾಷ್ಟಿಕಿಯ ಆರೋಗ್ಯ 
ಅಭಿಯಾನದಡಿಯಲ್ಲಿ ಅನುದಾನ 
ನೀಡಲಾಗುತ್ತಿದೆಯೇ; ಇದ್ದಲ್ಲಿ ಕಳೆದ 
ಮೂರು ವರ್ಷಗಳಲ್ಲಿ ಸರ್ಕಾರಿ 
ಡಯಾಲಿಸಿಸ್‌ ಕೇಂದ್ರಗಳ 
ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರದಿಂದ 
ಬಿಡುಗಡೆಯಾದ ಅನುದಾನವೆಷ್ಟು? 
(ವಿವರ ನೀಡುವುದು) 


ಡಯಾಲಿಸಿಸ್‌ ಕೇಂದ್ರಗಳ ನಿರ್ವಹಣೆಗಾಗಿ ಕೇಂದ್ರ 
ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ 
ಅನುದಾನ ನೀಡಲಾಗುತ್ತಿದೆ. 


ಕಳೆದ ಮೂರು ವರ್ಷಗಳಲ್ಲಿ ಸರ್ಕಾರಿ ಡಯಾಲಿಸಿಸ್‌ 
ಕೇಂದ್ರಗಳ ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರದಿಂದ 
ಬಿಡುಗಡೆಯಾದ ಅನುದಾನ ಈ ಕೆಳಕಂಡಂತಿದೆ. 
2019-20 ರೂ. 2718.00 ಲಕ್ಷಗಳು 
2020-21 ರೂ.2718.00 ಲಕ್ಷಗಳು 
2021-22 ರೂ, 4554.00 ಲಕ್ಷಗಳು 


ಸಂಖ್ಯ: ಆಕುಕ 45 ಎಸ್‌ಟೆ.ಕ್ಯೂ 2022 


i 


ಸುಧಾಕರ್‌) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್‌ಷಣ ಸಚಿವರು 


